4೨ 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | : | $04568) 
ಸದಸ್ಯರ ಹೆಸರು : |-ಶೀ ಕೆ.ಟಿ.ಶ್ರೀಕಂಠೇಗೌಡ 
(ಪದವೀಧರರ ಕ್ಷೇತ್ರ) 
[Sl 5 
ಉತ್ತರಿಸಬೇಕಾದ ದಿನಾಂಕ : |21/02/2022 


ಉತ್ತರಿಸಬೇಕಾದ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 
| ಕ್ರ.ಸಂ ಪ್ರಶ್ನೆ ಉತ್ತರ 

ಆ) ಪದವಿ ಪೂರ್ವ ಶಿಕ್ಷಣದ ವೃತ್ತಿ 2010-1ನೇ ಸಾಲಿನಲ್ಲಿ ಸರ್ಕಾರದ ಸುತ್ತೋಲೆ 
"ಶಿಕ್ಷಣದ (ಜೆ.ಓ.ಸಿ) ಕೋರ್ಸ್‌ಗಳನ್ನು | ಸಂಖ್ಯೆ.ಇಡಿ 29 ಟಿವಿ 2010, 
ಯಾವಾಗ ರದ್ದುಗೊಳಿಸಲಾಯಿತು: | ಬ್ರನ್ಟಾಂಕ.೦7.05.2010ರಂತೆ ವೃತ್ತಿ ಶಿಕ್ಷಣ 
ಅಲ್ಲಿದ್ದ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು: | ಸ್ಮ ್ಟಗಳನ್ನು ರದ್ದುಪಡಿಸಲಾಯಿತು. ವೃತಿ ಶಕ್ಷಣ 
ಕೋರ್ಸುಗಳನ್ನು ಮುಚ್ಚಿದಾಗ ವೃತಿ ಶಿಕ್ಷಣ 
ಇಲಾಖೆಯಲ್ಲಿ ಒಟ್ಟು 37146 ಅರೆಕಾಲಿಕ ಬೋಧಕ 
ಬೋಧಕೇತರ ಸಿಬ್ಬಂದಿಗಳು 

ಕಾರ್ಯನಿರ್ವಹಿಸುತ್ತಿದ್ದರು. 

ಸರ್ಕಾರಿ - 1524 

ಅನುದಾನಿತ -210 

ಅನುದ್ದಾನ ರಹಿತ - 12 

ಒಟ್ಟು" " = 3746 
6) ಈ ಸಿಬ್ಬಂದಿಗಳನ್ನು ಯಾವಾಗ | ಕರ್ನಾಟಕ ಅರೆಕಾಲಿಕ ವೃತ್ತಿ . ಆಧಾರಿತ 
ಸರ್ಕಾರ ವಿವಿಧ ಇಲಾಖೆಗಳಲ್ಲಿ | ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವ 
ವಿಲೀನಗೊಳಿಸಿತು: (ವಿವರ | ಅಧಿನಿಯಮ, 201ರ ಅಧಿಸೂಚನೆ 
ಸಂಖ್ಯೆ:ಸಂವ್ಯಶಾಇ. 22 ಶಾಸನ 201, 


ನೀಡುವುದು) 


B| 


ದಿನಾಂಕ:೦6.4.201ಕ್ಕೆ ವಿಲೀನಕ್ಕೆ ಅರ್ಹರಿದ್ದ 2931 
ವೃತ್ತಿ ಶಿಕ್ಷಣ ಸಿಬ್ಬಂದಿಯವರನ್ನು 2012 ರಿಂದ 
2೦೬6ರ ಅವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ 
| ವಿಲೀನಗೊಳಿಸಲಾಯಿತು. 


5 ವರ್ಷಗಳಿಗಿಂತ ಕಡಿಮೆ ಸೇವೆ 


ಇ). 
ಸಲ್ಲಿಸಿದ ಸಿಬ್ಬಂದಿಗಳು ಈ ವಿಲೀನ 
ಪ್ರಕ್ರಿಯೆಯಿಂದ ಹೊರ ಬಂದಿದೆ. 
ಉಳಿದಿರುವುದು ಸರ್ಕಾರದ 
ಗಮನಕ್ಕೆ: ಬಂದಿದೆಯೇ: 
ಈ) ಹಾಗಿದ್ದಲ್ಲಿ, ಸರ್ಕಾರವು ಕಾನೂನು ಜೆ.ಓ.ಪಿ. ವಿಲೀನ ವಿಧೇಯಕ [ 


ರಚಿಸಿ 5 ವರ್ಷಗಳಿಗಿಂತ ಕಡಿಮೆ 

ಸೇವೆ ಸಲ್ಲಿಸಿರುವ ಜೆಓಸಿ 

ಸಿಬ್ಬಂದಿಗಳನ್ನು ಸಹ 

ವಿಲೀನಗೊಳಿಸಲು ಕ್ರಮ 

ಕೈಗೊಳ್ಳುವುದೆ: (ವಿವರ 
| ನೀಡುವುದು) 


ದಿನಾಂಕ:೦6.04.2011ರ ಅಧಿಸೂಚನೆ ಸಂಖ್ಯೆ: 
ಸಂವ್ಯಶಾಇ ' 22 ಶಾಸನ 201ರಲ್ಲಿನ ನಿಯಮ 
3(1(ಎ)ರಲ್ಲಿ ಯಾವೊಬ್ಬ, ಅರೆಕಾಲಿಕ ವೃತ್ತಿ 


ಆಧಾರಿತ ಕೋರ್ಸುಗಳ ನೌಕರನನ್ನು ಆತನಿಗೆ 
ನೇರವಾಗಿ ಅನ್ವಯಿಸಬಹುದಾದಂಥ 
ಕಾರಣಗಳಿಗಾಗಿ ಆತನು ಯಾವುದೇ 


ಸೇವಾಭಂಗವಿಲ್ಲದೆ' ಐದು ವರ್ಷಗಳಿಗೆ ಕಡಿಮೆ| 
ಇಲ್ಲದಂತೆ ನಿರಂತರವಾಗಿ ಕರ್ತವ್ಯ. ನಿರ್ವಹಿಸಿದ್ದ | 
ಹೊರತು ' ವಿಲೀನಗೊಳಿಸತಕ್ಕದ್ದಲ್ಲ ' ಎಂದು 
ತಿಳಿಸಲಾಗಿದೆ. ಅದರಂತೆ, ದಿನಾಂಕ:೦6.04.201ಕ್ಕೆ 
ಯಾವುದೇ ಸೇವಾಭೆಂಗವಿಲ್ಲದೆ ಐದು ವರ್ಷಗಳಿಗೆ 
ಕಡಿಮೆ ಇಲ್ಲದಂತೆ ನಿರಂತರವಾಗಿ ಕರ್ತವ್ಯ 


ನಿರ್ವಹಿಸಿದವರನ್ನು ಮಾತ್ರ ವಿಲೀನಕ್ಕೆ 
ಪರಿಗಣಿಸಲಾಗಿದೆ. 
. ಜೆ.ಓ.ಸಿ. ವಿಲೀನ ವಿಧೇಯಕ 


| ದಿನಾಂಕ:06.04.201ರ . ಅಧಿಸೂಚನೆ ಸಂಖ್ಯೆ: 


ಸಂವ್ಯಶಾಇ 22 ಶಾಸನ 201ರಲ್ಲಿನ ನಿಯಮ 
(1ರಲ್ಲಿ ಈ ಅಧಿನಿಯಮ ಆರಂಭವಾದ 
ದಿನಾಂಕದಂದು ಐದು ವರ್ಷಗಳ ಸೇವೆಯನ್ನು 
ಪೂರ್ಣಗೊಳಿಸದ ಅರೆಕಾಲಿಕ ವೃತ್ತಿ ಶಿಕ್ಷಣ 
ಆಧಾರಿತ ಕೋರ್ಸುಗಳ ನೌಕರರನ್ನು ಯಾವುದೇ 
ಸರ್ಕಾರಿ ಸೇವೆಯಲ್ಲಿ ಅಥವಾ ಯಾವುದೇ ಖಾಸಗಿ 
ಅನುದಾನಿತ ಸಂಸ್ಥೆಯಲ್ಲಿ ಮುಂದುವರೆಸತಕ್ಕದ್ದಲ್ಲ 
ಅಥವಾ ವಿಲೀನಗೊಳಿಸತಕ್ಕದ್ದಲ್ಲ ಎಂದು 
ತಿಳಿಸಲಾಗಿದೆ. ಆದ್ದರಿಂದ, ದಿನಾಂಕ:06.04201ಕ್ಕೆ 
ನಿರಂತರವಾಗಿ ಐದು ವರ್ಷ ಪೂರೈಸದ ಜೆ.ಓ.ಸಿ 
ಬೋಧಕ ಮತ್ತು ಬೋಧಕೇತರರನ್ನು .ವಿಲೀನಕ್ಕೆ 
ಪರಿಗಣಿಸಲು ಅವಕಾಶವಿರುವುದಿಲ್ಲ. ಈಗಾಗಲೇ 
ಸದರಿಯವರುಗಳನ್ನು . ಕರ್ತವ್ಯದಿಂದ 
ಬಿಡುಗಡೆಗೊಳಿಸಲಾಗಿದೆ. 

ಮಾನ್ಯ ಸುಪ್ರೀಂಕೋರ್ಟ್‌ ನ್ಯಾಯಾಲಯದ 
ಅಪೀಲು (ಸಿವಿಲ್‌) 3595-3612/1999 
ದಿನಾಂಕ;10.04.2006ರ ರಾಜ್ಯ ಸರ್ಕಾರ ಮತ್ತು 
ಇತರರು ವಿರುದ್ಧ ಉಮಾದೇವಿ ಮತ್ತು ಇತರರು 
ಪ್ರಕರಣದಲ್ಲಿ ಒಂದು ಬಾರಿ ಕ್ರಮವಾಗಿ 
ಕ್ರಮಬದ್ಧಗೊಳಿಸಲು ಅವಕಾಶ ನೀಡಿ ಆದೇಶಿಸಿದ್ದು, 
ಅಂತಹ '  ವಿಲೀನ/ಕ್ರಮಬದ್ಧಗೊಳಿಸುವಿಕೆಯ 
ನಿಯಮಗಳನ್ನು ಮತ್ತೊಮ್ಮೆ ಯಾವುದೇ ತಿದ್ದುಪಡಿ 
ಮಾಡಬಾರದೆಂದು ಸ್ಪಷ್ಟ ನಿರ್ದೇಶನ 
ನೀಡಿರುವುದರಿಂದ, ಕರ್ನಾಟಕ ಅರೆಕಾಲಿಕ ವೃತ್ತಿ 
ಆಧಾರಿತ ಕೋರ್ಸುಗಳ ನೌಕರರನ್ನು 
ವಿಲೀನಗೊಳಿಸುವ ವಿಧೇಯಕ-201ನ್ನು ಮತ್ತೆ 


ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. 


ವಿಲೀನಗೊಂಡ ಸಿಬ್ಬಂದಿಗಳಿಗೆ 
ಖಾಯಂ ಪೂರ್ಣ ಸೇವೆಯನ್ನು 
ಪರಿಗಣಿಸಿ ನಿಶ್ಚಿತ ಪಿಂಚಣಿ ನೀಡಲು 


.ಪರ್ಕಾರ ಕೈಗೊಂಡ _ಕ್ರಮಗಳೇಮ?. 


(ವಿವರ ನೀಡುವುದು) 


ಕರ್ನಾಟಕ ರಾಜ್ಯದಲ್ಲಿನ ಪದವಿ ಪೂರ್ವ 
ಶಿಕ್ಷಣದಲ್ಲಿರುವ ವೃತ್ತಿ ಆಧಾರಿತ ಕೋರ್ಸುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅರೆಕಾಲಿಕ ವೃತ್ತಿ 
ಆಧಾರಿತ ಕೋರ್ಸುಗಳ ಸೌಕರರುಗಳನ್ನು 


ವಿಲೀನಗೊಳಿಸುವ ಅಧಿನಿಯಮ | 


ಸಂಖ್ಯೆ:ಸಂವ್ಯಶಾಇ 22 ಶಾಸನ 201, 
ದಿನಾಂಕ:೦6.04.201 ರಂದು ಜಾರಿಗೆ ಬಂದಿದ್ದು, 
ಈ ವಿಧೇಯಕದಲ್ಲಿ ವಿಧಿಸಿರುವ ಷರತ್ತುಗಳ 
ಆಧಾರದ ಮೇಲೆ ವೃತ್ತಿ ಶಿಕ್ಷಣ ಇಲಾಖೆಯಲ್ಲಿ 
ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಉಪನ್ಯಾಸಕರನ್ನು ವಿಲೀನ ವಿಧೇಯಕದನ್ವಯ 
ದಿನಾಂಕ:೦6.04.201ಕ್ಕೆ ನಿರಂತರವಾಗಿ. ೦5 
ವರ್ಷಗಳ ಸೇವೆ ಸಲ್ಲಿಸಿರುವ ನೌಕರರುಗಳನ್ನು 
ವಿವಿಧ ಇಲಾಖೆಗಳಲ್ಲಿ ವಿಲೀನಗೊಳಿಸಲಾಗಿದೆ. 
ವಿಲೀನಗೊಂಡ ಅರೆಕಾಲಿಕ ವೃತ್ತಿ ಆಧಾರಿತ 
ಕೋರ್ಸುಗಳ ನೌಕರನು ಕರ್ತವ್ಯಕ್ಕೆ ಹಾಜರಾದ 
ನಂತರ, ಈ ಅಧಿನಿಯಮದ ಅಡಿಯಲ್ಲಿ ಆತನ 
ಪ್ರಾರಂಭಿಕ ಮೂಲ ವೇತನವನ್ನು, ಅತನು 
ವಿಲೀನಗೊಂಡ ಹುದ್ದೆಯ ಪ್ರವರ್ಗದ ಕಾಲಿಕ ವೇತನ 
ಶ್ರೇಣಿಯ ಕನಿಷ್ಠಕ್ಕೆ ನಿಗಧಿಗೂಳಿಸತಕ್ಕದ್ದು ಹಾಗೂ 
ತನ್ನ ವಿಲೀನಕ್ಕೆ ಮೊದಲು ಸಲ್ಲಿಸಿದ ಸೇವೆಯನ್ನು 
ವೇತನ, ಜೇಷ್ಠತೆ ಹಾಗೂ ರಜೆ ಅಥವಾ ಪಿಂಚಣಿಗೆ 
ಸಂಬಂಧಿಸಿದಂತೆ ಲೆಕ್ಕಕ್ಕೆ ತೆಗದುಕೊಳ್ಳತಕ್ಕದಲ್ಲ 
ಎಂಬ ಷರತ್ತು ವಿಧಿಸಲಾಗಿದೆ. ಅಲ್ಲದೆ, ಕರ್ನಾಟಕ 
ಅರೆಕಾಲಿಕ ವೃತ್ತಿ. ಆಧಾರಿತ ಕೋರ್ಸುಗಳ 
ನೌಕರರುಗಳನ್ನು ವಿಲೀನಗೊಳಿಸುವ ಅಧಿನಿಯಮ 
201ರ ನಿಯಮ-3ರಲ್ಲಿ ಅರೆಕಾಲಿಕ ವೃತ್ತಿ ಆಧಾರಿತ 


ಕೋರ್ಸುಗಳ ನೌಕರರುಗಳನ್ನು ಒಂದು ಸಲದ 


ಕ್ರಮವಾಗಿ ವಿಲೀನಗೊಳಿಸಲು ಪರಿಗಣಿಸಲಾಗಿದೆ. 


J 


ಈ ಮೇಲಿನಂತೆ ಉಲ್ಲೇಖಿಸಲಾದ ಮಾನ್ಯ 


ಸರ್ವೋಚ್ಛ ನ್ಯಾಯಾಲಯದ ದಿನಾಂಕ: 


10.04.2006ರ ಆದೇಶದಂತೆ" ಕರ್ನಾಟಕ 
ಅರೆಕಾಲಿಕ ವೃತ್ತಿ ಆಧಾರಿತ . ಕೋರ್ಸುಗಳ 
ನೌಕರರನ್ನು ವಿಲೀನಗೊಳಿಸುವ ವಿಧೇಯಕ- 
20ನ್ನು ಪುನಃ ತೆರೆಯಲು ಮತ್ತು ತಿದ್ದುಪಡಿ ಮಾಡಿ 


"ಅವರ ಖಾಯಂ ಪೂರ್ವ ಸೇವೆಯನ್ನು ಪರಿಗಣಿಸಿ, 


ನಿಶ್ಚಿತ ಪಿಂಚಣಿ ನೀಡಲು ಹಾಗೂ ಅವರ ಹಿಂದಿನ 
ಅರ್ಹತೆಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ. 


ಸಂಖ್ಯೆ; ಇತಿ 07 ಟಿವಿಇ 2022 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


